ಕರ್ನಾಟಿಕ ವಿಧಾನಪರಿಷತ್ತು 


ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ದಿನಾ೦ಕ: 


ಚುಕೆ ರಹಿತ ಪುಶ್ನೆ 


19-03-2021 ಪ್ರಶ್ನೆ ಸಂಖ್ಯೆ: 1471 (1703) 


೦ಸದಸ್ಯರ ಹೆಸರು ಮತ್ತು ಕ್ಲೇತ್ರ: ಶ್ರೀ ಆರ್‌. ಪ್ರಸನ್ನ ಕುಮಾರ್‌ (ಸ್ಮಳೀಯ ಸಂಸ್ಥೆಗಳ ಕ್ಲೇತು 


ಉತ್ತರ ನೀಡಬೇಕಾ.ದ ದಿನಾ೦ಕ: 19-03-2021 


ಉತ್ತರಿಸುವ ಸಚಿವರು: ಮಾನ್ಯ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು 


ವಿಷಯ: 


ಗ್ರಾಮೀಣಾಬಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆಯಲ್ಲಿ ಸಾವಿರಾರು ಹುದ್ದೆಗಳು ಖಾಲಿ 
ಇರುವ ಬಗ್ಗೆ 


(ಅ) ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆಯಲ್ಲಿ ಸಾವಿರಾರು 
ಹುದ್ದೆಗಳು ಖಾಲಿ ಇರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಬಂದಿದ್ದದೇ 
ತೆಗೆದುಕೂಂಡ ಕ್ರಮಗಳೇನು; 


ಆ) ಇಲಾಖೆಯಲ್ಲಿ ಯಾವ ಯಾವ ಹಂತದ ಹುದ್ದೆಗಳು ಖಾಲಿ ಇವೆ; (ವಿವರ 
ನೀಡುವುದು) ಗ್ರಾಮೀಣ ಉದ್ಯೋಗ ವಿಭಾಗದಲ್ಲಿ ಎಷ್ಟು ಹುದ್ದೆಗಳು 
ಮಂಜೂರಾಗಿವೆ ಭರ್ತಿ ಮಾಡಿದ ಹುದೆಗಳೆಷ್ಟು; 


(ಇ) ಜಿಲ್ಲಾ ಪಂಚಾಯತ್‌ ಇಲಾಖೆಯಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ 
ಸಿಬ್ಬಂದಿಗಳನ್ನು ನೇಮಕ ಮಾಡಿಕೊಂಡಿರುವುದು ಸರ್ಕಾರದ ಗಮನಕ್ಕ 
ಬಂದಿದೆಯೇ; ಬಂದಿದ್ದರೇ ಜಿಲ್ಲಾವಾರು ಯಾವ ಯಾವ ಏಜೆನ್ಬಿಯಿಂದ ಎಷ್ಟು 
ಗುತ್ತಿಗೆ ಕಾರ್ಮಿಕರನ್ನು ನೇಮಕ ಮಾಡಿಕೊಳ್ಳಲಾಗಿದೆ ; (ಮಾಹಿತಿ ನೀಡುವುದು) 


(ಈ) ಇಲಾಖೆ ಅಧಿಕಾರಿಗಳ ಕೊರತೆಯಿಂದಾಗಿ ಅನೇಕ ಯೋಜನೆಗಳು 
ಪೂರ್ಣಗೊಳ್ಳದೇ ಇರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಉ) ಇದರಿಂದಾಗಿ ಅನುದಾನವನ್ನು ವಾಪಸ್ಸು ಕಳುಹಿಸುವ ಸಾಧ್ಯತೆಗಳಿವೆಯೇ ; 
(ವಿವರ ನೀಡುವುದು) 


(ಊ) ಎಷ್ಟು ದಿನದಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಲು ಸರ್ಕಾರ 
ಶ್ರಮಕ್ಯಗೊಳ್ಳೆವುದು? 


